ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 


ಸದಸ್ಯರ ಹೆಸರು 


ಉತ್ತರಿಸುವ ದಿನಾಂಕ 


ಉತ್ತರಿಸುವ ಸಚಿವರು 


ಕರ್ನಾಟಕ ವಿಧಾನ ಪರಿಷತ್ತು 


1527 


ಡಾ।| ತಳವಾರ್‌ ಸಾಬಣ್ಣ 


(ನಾಮ ನಿರ್ದೇಶನ ಹೊಂದಿದ ವಿಧಾನ ಪರಿಷತ್ತಿನ ಸದಸ್ಯರು) 


18-03-2021 


ಮಾನ್ಯ ಮುಖ್ಯಮಂತ್ರಿಯವರು 


ಕ್ರಮ 
ಸಂಖ್ಯೆ 


ಪ್ರಶ್ನೆ 


ಉತ್ತರ 


ಎ) | 


ಇಂಜಿನಿಯರ್‌ 


ಜಲ ಸಂಪನ್ಮೂಲ | 
ಇಲಾಖೆಯಿಂದ 12 ಸಹಾಯಕ 
ಗಳನ್ನು 
ಸಹಾಯಕ ಕಾರ್ಯಪಾಲಕ 
ಇಂಜಿನೀಯರ್‌ (ವಿಭಾಗ-1 
(ಮೆಕಾನಿಕಲ್‌ ಮತ್ತು ಸಿವಿಲ್‌) 
ವೃಂದಕ್ಕೆ ಪದನ್ನೋತಿ' 
ನೀಡಲಾಗಿದೆಯೇ: 


ಪದೋನ್ನತಿ ನೀಡಿಲ್ಲ. 


ಆದರೆ, ಜಲಸಂಪನ್ಮೂಲ ಇಲಾಖೆಯಲ್ಲಿ ಬಹಳಷ್ಟು 
ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ ಗಳ ಹುದ್ದೆಯು 
ಖಾಲಿ ಇದ್ದುದರಿಂದ ಹಾಗೂ ನೀರಾವರಿ ಯೋಜನೆಗಳ 
ಕಾಮಗಾರಿಗಳನ್ನು ತ್ವರಿತವಾಗಿ ಹಾಗೂ ಆಧ್ಯತೆಯ ಮೇಲೆ 
ಕೈಗೊಳ್ಳಬೇಕಾಗಿದ್ದುದರಿಂದ ಅಧಿಸೂಚನೆ ಸ೦ಖ್ಯೆ ಜಸ೦ಇ 
48 ಸೇಸಎ 2020 ದಿನಾಂಕ 04/06/2020ರಲ್ಲಿ ಒಟ್ಟು 182 
ಸಹಾಯಕ ಇಂಜಿನಿಯರ್‌ (ಸಿವಿಲ್‌) ಹಾಗೂ (ಮೆಕ್ಯಾನಿಕಲ್‌) 
ವೃಂದದಿಂದ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ 
ಹುದ್ದೆಗೆ ಕರ್ನಾಟಿಕ ನಾಗರೀಕ ಸೇವಾ ನಿಯಮಾವಳಿಗಳ 
ನಿಯಮ 32ರಡಿ ಸ್ವತಂತ್ರ ಪ್ರಭಾರದಲ್ಲಿರಿಸಲಾಗಿದೆ. 


ಬಿ] 


ನೀಡಿದ್ದಲ್ಲಿ, ಕಲ್ಯಾಣ ಕರ್ನಾಟಕ 
(ಹಿಂದಿನ ಹೈದರಾಬಾದ್‌ 
ಕರ್ನಾಟಿಕ ಕಲಂ 371ಜಿ 
ಮೀಸಲಾತಿ ಅಡಿಯಲ್ಲಿ 
ಜಿಲ್ಲೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ 
ಸಹಾಯಕ ಇಂಜಿನೀಯರ್‌ 
ಗಳನ್ನು 
ಪರಿಗಣಿಸಿಲ್ಲದಿರುವುದರಿಂದ 
ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 
ಸೇವೆ ಸಲ್ಲಿಸುತ್ತಿರುವ 
ಇಂಜಿನಿಯರ್‌ ಗಳಿಗೆ 
ಅನ್ಯಾಯವಾಗುವುದಿಲ್ಲವೆ; ಈ 
ಅನ್ಯಾಯವನ್ನು ಸರಿಪಡಿಸಲು 
ಸರ್ಕಾರ.ಕ್ರಮ ಕೈಗೊಳ್ಳುವುದೇ ? 


ಕಲ್ಯಾಣ ಕರ್ನಾಟಿಕ (ಹೈದರಾಬಾದ್‌ ಕರ್ನಾಟಕ) 
ಪ್ರದೇಶಕ್ಕೆ ಭಾರತ ಸಂವಿಧಾನದ ಅನುಚ್ಛೇದ 371ಜಿ 
ರಡಿಯಲ್ಲಿ ಜಲಸಂಪನ್ಮೂಲ ಇಲಾಖೆಯ ಅಧಿಸೂಚನೆ 
ಸಂಖ್ಯೆ ಜಸ೦ಇ 167 ಸೇಅವಿ 2013, ದಿನಾ೦ಕ: 30/06/2016 
ರಲ್ಲಿ ಸಹಾಯಕ ಕಾರ್ಯಪಾಲಕ ಅಭಿಯಂತರರ ವೃಂದಕ್ಕೆ 
ಈ ಕೆಳಕಂಡಂತೆ 87 ಹುದ್ಮೆಗಳ ಮೀಸಲಾತಿಯನ್ನು 
ನಿಗಧಿಪಡಿಸಿ ಆದೇಶಿಸಿದೆ : | 


ಎ) 


ಬಿ) ಪ್ರಾದೇಶಿಕ ಸಳೀಯ ವೃಂದ 


ರಾಜ್ಯ ಮೆಟ್ಟಿದ ಸ್ಲಳೀಯ ವೃಂದ 3 ಹುದ್ದೆಗಳು 
84 ಹುದ್ದೆಗಳು 


ಒಟ್ಟಿ ' 87 ಹುದ್ದೆಗಳು 


Py 


ಮೇಲ್ಕಂಡ ಮೀೀಸಲಾತಿಯನ್ವಯ ಕಲ್ಯಾಣ ಕರ್ನಾಟಿಕ 
ಪ್ರದೇಶಕ್ಕೆ ಮೀಸಲಾಗಿರಿಸಿರುವ 87 ಸಹಾಯಕ 
ಕಾರ್ಯಪಾಲಕ ಇಂಜಿನಿಯರ್‌ ಹುದ್ದೆಗಳ ಪೈಕಿ ಈಗಾಗಲೇ 
44 ಹುದ್ದೆಗಳನ್ನು ಪರಿಗಣಿಸಲಾಗಿದ್ದು ವಿವರಗಳು ಈ 
ಕೆಳಕಂಡಂತಿದೆ : 


ಎ) | ಅಧಿಸೂಚನೆ ಸಂಖ್ಯೆ: ಜಸ೦ಇ 48 ಸೇಸಎ 2020] 10 
ದಿನಾಂಕ: 04/06/2020ರಲ್ಲಿ ಸ್ವತಂತ್ರ 
ಪ್ರಭಾರದಲ್ಲಿರಿಸಿರುವ ಸಹಾಯಕ ಇಂಜಿನಿಯರ್‌ 
ಗಳ ಸಂಖ್ಯೆ 

ಬಿ) | ದಿನಾಂಕ 46-2020 ರಂದು ನಡೆದ ಇಲಾಖಾ 4 
ಮುಂಬಡಿ ಸಮಿತಿಯು ನಿಯಮ 32 ರಲ್ಲಿರಿಸಲು 
ಶಿಫಾರಸ್ಸು ಮಾಡಿರುವ ಸಹಾಯಕ 
ಇಂಜಿನಿಯರ್‌ ಗಳ ಸಂಖ್ಯೆ 

ಸಿ) | ದಿನಾಂಕ: 15.02.2021ರ ಮತ್ತು 09.03.2021ರ | 30 
ಪದೋನ್ನತಿ ಸಮಿತಿಯ ತೀರ್ಮಾನದಂತೆ 
ಸ್ವತಂತ್ರ ಪ್ರಭಾರದಲ್ಲಿರಿಸಲು ಶಿಫಾರಸ್ಸು 
ಮಾಡಿರುವ ಸಹಾಯಕ ಇಂಜಿನಿಯರ್‌ ಗಳ 


[ 


ಸಂಖ್ಯೆ 


ಒಟ್ಟೂ | 441 


ಹೈದ್ರಾಬಾದ್‌-ಕರ್ನಾಟಕ ರಾಜ್ಯ ಮಟ್ಟದ ಸ್ಥಳೀಯ 
ವೃಂದ ಮತ್ತು ಪ್ರಾದೇಶಿಕ ಸ್ಥಳೀಯ ವೃಂದದ ಸಹಾಯಕ 
ಇಂಜಿನಿಯರ್‌ (ಸಿವಿಲ್‌ 1 ಮೆಕ್ಯಾನಿಕಲ್‌ ವೃಂದದ 
ತಾತ್ಕಾಲಿಕ ಜ್ಯೇಷ್ಠತಾ ಪಟ್ಟಿಯನ್ನು ಸರ್ಕಾರದ 
ಅಧಿಸೂಚನೆ ಸಂಖ್ಯೆ ಜಸ೦ಇ 104 ಸೇಸಕಿ 2016, ದಿನಾಂಕ 
7-10-2020 ರಲ್ಲಿ ಪ್ರಕಟಿಸಲಾಗಿತ್ತು. ಈ ಅಧಿಸೂಚನೆಗೆ 
ಹಲವಾರು ಆಕ್ಷೇಪಣೆಗಳು ಸ್ಟೀಕೃತವಾಗಿದ್ದವು. ಅಲ್ಲದೇ, 
ಇತ್ತೀಚೆಗೆ ಹರಪನಹಳ್ಳಿ ತಾಲ್ಲೂಕನ್ನು ಬಳ್ಳಾರಿ ಜಿಲ್ಲೆಗೆ 
ಸೇರ್ಪಡೆಗೊಳಿಸಿದ್ದರಿಂದ...ಆ .ವಿಭಾಗಕ್ಕೆ ಸೇರಿದ ಕೆಲವು 
ಇಂಜಿನಿಯರ್‌ ಗಳು ತಮ್ಮನ್ನೂ ಸಹ ಕಲ್ಯಾಣ ಕರ್ನಾಟಕ 
ಮೀಸಲಾತಿಯಡಿ ಪರಿಗಣಿಸುವಂತೆ ಕೋರಿರುತ್ತಾರೆ. 


ತಾತ್ಕಾಲಿಕ ಜ್ವೀಷ್ಠತಾ ಪಟ್ಟಿಗೆ ಸ್ಟೀಕೃತವಾದ ಎಲ್ಲಾ 
ಆಕ್ಲೇಪಣೆಗಳನ್ನು ಪರಿಶೀಲಿಸಿ, ಸಿಬ್ಬಂದಿ ಮತ್ತು ಆಡಳಿತ 
ಸುಧಾರಣಾ ಇಲಾಖೆ (ಕಲ್ಯಾಣ ಕರ್ನಾಟಿಕ) ವಿಭಾಗಕ್ಕೆ 
ಅಭಿಪ್ರಾಯ 1/1 ಸ್ಪಷ್ನೀಕರಣ ಕೋರಿ ಕಡತವನ್ನು 
ಕಳುಹಿಸಲಾಗಿದೆ. ಆ ವಿಭಾಗದಿಂದ ಅಬಿಪ್ರಾಯ 
ಸ್ಮೀಕೃತವಾದ ನಂತರ ಅಂತಿಮ ಜ್ಯೇಷ್ಠತಾ ಪಟ್ಟಿಯನ್ನು 
ಪ್ರಕಟಿಸಿ ಅದರ ಆಧಾರದ ಮೇಲೆ ಈ ಉದ್ದೇಶಕ್ಕಾಗಿ 
ಈಗಾಗಲೇ ಮೀಸಲಿರಿಸಿರುವ 4 ಹುದ್ಮೆಗಳಿಗೆ ಸಹಾಯಕ 
ಕಾರ್ಯಪಾಲಕ ಇಂಜಿನಿಯರ್‌ ವೃಂದಕ್ಕೆ ನಿಯಮ 32 ರಡಿ 
ಸ್ವತಂತ್ರ ಪ್ರಭಾರದಲ್ಲಿರಿಸಲು ಕ್ರಮ ವಹಿಸಲಾಗುವುದು. 


ಯ 
ಸಂಖ್ಯೆ :ಜಸ೦ಇ 04 ಸೇಸಎ 2021. 


೪ನೆ 


ನ 
(ಬಿ. ಎಸ್‌. ಯಡಿಯೂರಪ್ಪ) 
ಮುಖ್ಯಮಂತ್ರಿ 


